ಪಿ.ವಿ. ಕೃಷ್ಣಮೂರ್ತಿ 


ಕುಕ್ಕಲನಾಡು-ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾಗ 


ಬೆಂಗಳೂರು ನಗರಕ್ಕೆ ಸುಮಾರು ೨೦ 
- ೨೫ ಕಿಮಾ. ವಾಯುವ, ಹಾಗೂ 
ಪಶ್ಚಿಮಕ್ಕೆ ಹೆಸರುಘಟ್ಟದ ಕೆರೆ ಮತ್ತು 
ಮಾಚನಬೆಲೆ ಕಣಿವೆಯ ನಡುವೆ ಹರಿ 


ಯುವ ಅರ್ಕಾವತಿ ನದಿಯ ಇಕಲೆಗಳ 


ಪ್ರದೇಶವು “ಕುಕ್ಕಲನಾಡು' ಎನಿಸಿಕೊಂಡಿ ಆ ತ ನಿಮ 

ದ್ದಿತು... ಈ ನಾಡಿನ ಪ್ರಾಚೀನತೆ, 5 ರ he 
ಗೋಳಿಕವ್ಲಾ ನಾಮನಿಷ | py 

ಭೌ ಮಿ ನ ಐಷ್ಟುತ್ತಿ ತ Me, ಗೆ 

ಹಾಗೂ ರಾಜಕೀಯ ಮತ್ತು ಸಾಂಸ್ಕತಿ ತ ಜಸ ಬ 

ಇತಿಹಾಸವನ್ನು ಅವಲೋಕಿಸುವುದು 

ನ್‌ 

ಪ್ರಸ್ತುತ ಪ್ರಬಂಧದ ಉದ್ದೇಶ. 


| ಕ್ರಿಸ್ತಶಕ ಸುಮಾರು 750ರ ಗಂಗ 
ಶ್ರೀಪುರುಷನ ಶಾಸನಗಳಲ್ಲಿ “ಕುಕ್ಕನರೆ 
ನಾಡು',  "ಕುಕರ ಪಾಳಿಕ್ಕಾರೆನಾಡು' ಕ 
ಎಂದು ಉಲ್ಲೇಖತವಾಗಿದ್ದ ಈ ನಾಡು ಸ್ಸ ಸನಿಗಸಂದ್ರಃ 
ಕ್ರಿಶ. 11ನೇ ಶತಮಾನದ ಆದಿಭಾಗದಲ್ಲಿ 
ಚೋಳರ ಧಾಳಿಗಳಿಗೆ ಗುರಿಯಾಗಿ "ಕುಕ 
ನೂರು ನಾಡು' ಎಂದು ಕರೆಯಿಸಿಕೊಂಡ 
ದ್ದಿತು. ಹೊಯ್ಸಳರು ಕ್ರಿಶ. 1116ರ 
ನಂತರ ಈ ಪ್ರದೇಶದ ಮೇಲೆ ತಮ್ಮ 
ಆಳ್ವಿಕೆಯನ್ನು ಆರಂಭಿಸಿದರು. ಆಗ ಈ 
ನಾಣಿಗೆ | 'ಶುಕ್ಕಲನಾಡು' ಎಂಬ ಹೆಸರು 
ಹೆಚ್ಚು ಪ್ರಚಲಿತವಾಗಿ, ಮುಂದೆ ವಿಜಯ 
ನಗರದ ಆಳ್ವಿಕೆಯ ಕಾಲದ ವರೆವಿಗೂ 
ಉಳಿದಿತ್ತು. ಪ್ರಾಯಶಃ ಈ ಹೆಸರೇ 
ಚೋಳರ ಆಳ್ವಿಕೆಗೆ ಪೂರ್ವದಿಂದಲೂ 
ಜನಬಳಕೆಯಲ್ಲಿದ್ದು ದೆಂದು ತೋರುತ್ತದೆ. 
ಒಟ್ಟಾರೆ, ಕುಕನರೆನ ನಾಡು > ಕುಕ್ಕನೂರು 
ನಾಡು > ಕುಕಲನಾಡು ಎಂಬ ಅಂಕಿತ 
ಗಳಿಂದ ಕ್ರಿ.ಶ. 8ನೇ ಶತಮಾನದಿಂದ 16ನೇ ಶತಮಾನ ಮೇಲೆ ಗುರಿತಿಸಿದರೆ, ಬೆಂಗಳೂರು ಉತ್ತರ ತಾಲೂಕಿನ 
ದವರೆಗೂ ಈ ನಾಡು ಅಸ್ತಿತ್ವವನ್ನು ಪಡೆದಿದ್ದಿತು. ಪ್ರಮ ಭಾಗ, ನೆಲಮಂಗಲ ಮತ್ತು ಮಾಗದಿ ತಾಲೂಕು 

PERN ಗಳ ಪೂರ್ವಭಾಗ, ರಾಮನಗರ ಮತ್ತು ಬೆಂಗಳೂರು 
ನ ಈ ನಾಡನ್ನು ಪ್ರಸ್ತಾಪಿಸುವ ಶಾಸನಗಳು Fe ದಕ್ಷಿಣ ತಾಲೂಕುಗಳ ಉತ್ತರ ದಿಸೆಯ `ಭಾಗಗಳನ್ನೊಳ 
ಸ್ಥಳಗಳು ಮತ್ತು ಶಾಸನೋಕ್ತ ಸ್ಥಳಗಳನ್ನು ನಕ್ಷೆ ರು ಗೊಂಡಂಥ ಪ್ರದೇಶ ಕುಕ್ಕಲ ನಾ ನಾಡಾಗಿದ್ದಿತೆಂದು ಶಿಳಿ ಸು 


Kl pe 


ಬಾಣಸವಾಡಿ 


೧೪೪ ಇತಿಹಾಸ ದರ್ಶನ 


'A9 


ತ್ತದೆ. ಪ ಪ್ರಾಚೀನ ಕಾಲದ ಸಣ್ಣೆ ಡು ಅಥವಾ ಮಧ್ಯ ಕಾಲಿನ 
ಅವಧಿಯ ಎಲಹಕ್ಕನಾಡು ನ ಲನಾಡಿನ ಪೂರ್ವ ಎಲ್ಲೆ 
ಯಾಗಿದ್ದಿತು. ಪಶ್ಚಿಮಕ್ಕೆ “ಕಳಲೆ” ಮತ್ತು ಮಣ್ಣೆನಾ 
ಗಳು, ಉತ್ತರಕ್ಕೆ ಹುಲಖುಕಡದಿನಾಡು, ಕಾಡನೂರು ವ 
ಪುನ್ನಾಡ 70, ಪ್ರದೇಶಗಳು, ದಕ್ಷಿಣಕ್ಕೆ ಕರಿಕನಾಡು, 
ಹೊಮ್ಮಳಿಗೆ ನಾಡುಗಳು ಮೇರೆಗಳಾಗಿದ್ದವು. 


ಯಾವುದೇ ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾ 
ಗಕ್ಕೆ ಹೆಸರು ಬರಲು ಪ್ರಧಾನವಾ ವಾಗಿ ಆ ಪ್ರದೇಶದ 
ನೈಸರ್ಗಿಕ ವೈಶಿಷ್ಟ್ಯ ಾಇರಣವಾಗಿರುತ್ತದೆ. “ಪ್ರಸ್ತುತ 
ಕುಕ್ತಲ ಎಂಬುದು ಸಖ ಎಂಬ ರಡು ಪದಗ 
ಛನ್ನೊಳಗೊಂದಿದೆ. ಕುಕ್ಕ್‌ ಎಂಬುದಕ್ಕೆ ಕೋಶಗಳಲ್ಲಿ 
ಅರ್ಥ ದೊರೆಯುವುದಿಲ್ಲ ಇದರ ಮೂಲವನ್ನು ತಿಳಿ 
ಯಲು ಇತರ ದ್ರಾವಿಡಭಾಷೆಗಳ ಅಥವಾ ದ್ರಾವಿಡ 
ಕ್ಷಣಗಳನ್ನು ಈಗಲೂ ಗಣನೀಯ ಪ್ರಮಾ 
ಣದಲ್ಲಿ ಪಡೆದಿರುವ ಬಾಸ್ಕ್‌ ಮತ್ತಿತರ ದಕ್ಷಿಣ 
ಐರೋಪ್ನ ಭಾಷಾ ಪ್ರದೇಶಗಳಲ್ಲಿನ ಸ್ಥಳನಾಮಗಳ 
ಗಮನಿಸಬಕಾಗುತ್ತದೆ. ಈ ನಿಟ್ಟಿನಲ್ಲಿ 
ಕೆಲಸ ಮಾಡಿರುವ ವಿದ್ವಾಂಸರು ಕುಕ್ಕ್‌ ಎಂಬುದು 
ಪರ್ವತದ ತುದಿ-ಶಿಖರ “ಎಂಬುದನ್ನು "ಸೂಚಿಸುತ್ತದೆ 
ಯೆಂದು ಅಭಿಪ್ರಾಯ ಪಟ್ಟಿರುವುದಲ್ಲದೆ, ಅದರ 
ಕೆಲವು ಜ್ಞಾತಿ ಪದಗಳು ಅಥವಾ ಸಾಧಿತ ಪದಗಳು 
ಕೊಂಕಾಗಿರುವ ಗುಣವನ್ನು ಆ ಬ್ಗ ದೂ 
ಹೇಳಿರುತ್ತಾರೆ. ಅಂತಹ ಒಂದು ಜಾ ಜ್ಞಾತಿಪದ “ಕುರ್ಕ್ಯು' 
ಎಂಬುದು ಕನ್ನಡದಲ್ಲಿದೆ. ಕುರ್ಕ್ಕು ಆ! ಕೋಶ 
ಗಳಲ್ಲಿ “ಕೊಕ್ಕು ಎಂಬ ಅರ್ಥ ದೊರಯುತ್ತದೆ. 
ಕೊಕ್ಕು ಎಂಬುದು ಡೊಂಕಾಗಿರುವಿಕೆಯನ್ನು ಸೂಚಿಸು 
ವುದು' ಸರಿಯಷ್ಟೆ. ಇನ್ನು “ಆಲ' ಎಂಬುದು ತಗ್ಗಾದ 
ಸ್ಥಳದಲ್ಲಿ ನೀರು “ನಿಂತಿ ರುವ ಜಾಗ, ನದಿಯ ಮುಖಜ 
ಭೂಮಿ ಎಂದು ಮುಂತಾಗಿ ಅರ್ಥವಿರುವ ಜಲಸೂ 
ಚಿಪದವಾಗಿದೆ. ಅಂದ ಮೇಲೆ ಅರ್ಕಾವತಿ ನದಿಗೆ 
ನೀರೊದಗಿಸುವ ಅಂಕುಡೊಂಕಾದ ಹಳ್ಳಕೊಳ್ಳಗಳ 
ಸಮೂಹವನ್ನು ಇದು ನಿರ್ದೇಶಿಸುತ್ತದೆ "ಎಂಬುದು 
ಖಚಿತ ಪಡುತ್ತದೆ. ಮಳಯ ನೀರಿನಿಂದ ಉಂಟಾಗುವ 
ಹಳ್ಳಕೊಳ್ಳಗಳನ್ನು ಇಂದಿಗೂ ನಾವು "ಕೊರಕಲು"ಗ 
ಳೆಂದು ಕರೆಯುತ್ತಿರುವುದು ಗಮನಾರ್ಹ ಅಂಶವಾಗಿದೆ. 
ಅಂತೆಯೇ ಕುಕ್ಕಲನಾಡು ತನ್ನ ನೈಜ ಭೌಗೋಳಿಕ 
ವೈಲಕ್ಷಣಗಳನ್ನು ಅನುಸರಿಸಿಯೇ ಹೆಸರನ್ನು ಪಡೆದಿರು 
ವುದು ಮನನವಾಗುತ್ತದೆ. ಕುರ್ಕ್ಯಾಲ್ಲ ಕುಕ್ಕೆ ಕುಕ್ಕನ 


£3 
ಕ 
(8 


ಇತಿಹಾಸ ದರ್ಶನ 


ಹಳ್ಳಿ, ಟೆ ಮುಂತಾದವು ಇಂತಹ ಭೂಸ್ವರೂ 
ತ್‌ 
ಪದ ಹಿನ್ನೆಲೆಯಲ್ಲೇ ಮೂಡಿದುದುವಾಗಿವೆ. 


ರಾಜಕೀಯವಾಗಿ ಕುಕಲನಾಡು ಮೊದಲು ಗಂಗರ 
ವಶದಲ್ಲಿದ್ದು ನಂತರ ಜೋಳರ ವಶವಾಗಿ ಹೋಗಿತ್ತು. 
ಆಗ ಸ್ಥಳೀಯ ಆಡಳಿತಗಾರರಾಗಿದ್ದ ನಾಡಗೌಡರೇ 
ಮುಂತಾದವರು ಅನಿವಾರ್ಯವಾಗಿ “ಚೋಳರ ಅಧೀ 
ನರಾಗಿ ಅವರ ಬಿರುದಾವಳಿಗಳನ್ನು ಹೆಸರುಗಳನ್ನೂ 
ತಮ್ಮ ಹೆಸರುಗಳೊಂದಿಗೆ ಸೇರಿಸಿ ಕೊಂದಿರುವುದು 
ಕಂಡುಬರುತ್ತದೆ. ಉದಾಃ- ಕುಕ್ಕನೂರ ನಾಡ ಗಾವು 
ಡನ ಮಗ ರಟ್ಟಕುಳ ಕಾಲ ಚೋಳಗಾವುಂಡ, 


ಬಾಣಾಪುರದ ವಿಕ್ರಮ ಚೋಳಗಾವುಂಡ, ಆಲೂರ 


ಚೋಳ-ಗಾವುಂಡ, ಪಟ್ಟಂದೂರ ಉತ್ತಮ ಬೋಳಗಾ 
ವುಂಡ ಬಾಳೆಯವಾಡಿಯ ಮುಮ್ಮಡಿ ಚೋಳ-ಗಾ 
ವುಂಡ ಇತ್ಯಾದಿ. ಇದೇ ಸಂದರ್ಭದಲ್ಲಿ ಗಂಗರ ಸೇವೆ 
ಯಲ್ಲಿದ್ದ ಅನೇಕ ಅಧಿಕಾರಿಗಳು, ಮಲೆನಾಡಿನಲ್ಲಿ ತಲೆ 
ಯೆತ್ತತೊ ಡಗಿದ್ದ ಹೊಯ್ಸ ರೊತದಿಗೆ ಕೂಡಿಕೊಂಡು 
ಚೋಳರನ್ನು ಗಂಗವಾಡಿ ಪ್ರದೇಶದಿಂದ ಹೊರ 
ಅಟ್ಟಲು ಪ್ರಯತ್ನಗಳನ್ನು ನಡೆಯಿಸುತ್ತಲೇ ಇದ್ದರು. 


ಕ್ರಿಶ. 1100ರ ನಂತರದಲ್ಲಿ ಹೆಚ್ಚು ಪ್ರಬಲರಾಗ 


ಡಗಿದ ಹೊಯ್ಸಳರು ಕ್ರಿ.ಶ. 1116ರಲ್ಲಿ ಗಂಗರ 
ಪ್ರಾಚೀನ ರಾಜಧಾನಿ ತಲಕಾಡಿನಿಂದ ಚೋಳರನ್ನು 
ಓಡಿಸಿ ಗಂಗವಾಡಿ 96,000 ವ ಕ್ರಮ 
ವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡರು. ಆಗ ಕುಕ್ಕಲ 
ನಾಡು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತು. ಕ್ರಿ.ಶ. 
1325ರ ಸುಮಾರಿನಲ್ಲಿ ಸ್ರೀ ಮನ್ಮಹಾ ನಾಯಕ 
ಚಾರ್ಯ ಮೇದಿನಿಮನ್ನೆಯರ | ಗಂಡ ಉಪ್ಪೂರ 
ಬೊಮ ಓಯನಾಯಕನು ಕುಕ್ಕಲ ನಾಡನ್ನು ಆಳುತ್ತಿದ್ದ 
ವಿವರ “*ತ್ತನೆಲ್ಲಿ ಮತ್ತು _ಬೈಲಕೋನೆನಹಳ್ಳ ಶಾಸನಗ 
ಳಿಂದ ತಿಳಿದು "'ಬರುತ್ತಡ 3 ಕ್ರಿಶ 1333ರಿಂದ! 340ರ 
ಅವಧಿಯ ಹಲವು ಶಾಸನಗಳಲ್ಲಿ ಹೊಯ್ಸ! ಛ 
ಮುಮ್ಮಡಿ ವೀರಬಲ್ಲಾಳನ ಮಹಾಸಾಮಂತಾಧಿ ಪತಿ 
ಗಳಾಗಿ. ನರಲೋಕಗಂಡ ಮಯಿಲೆಯ ನಾಯಕ 
ಮತ್ತು ಆತನ ಸಹೋದರರು ಹಚ್ಚು ಮಾನ್ಯತೆಯನ್ನು 
ಪಡೆದಿದ್ದರು. 


ಹಾಗೆಯೇ, ಕುಕ್ಕಲನಾಡಿನ ನಾಡಪ್ರಭುಗಳಾಗಿದ್ದ 
ಕಿತ್ತನೆಲ್ಲಿಯ ಜಸ್ಟ ವಂಶೀಯರು ಕ್ರಿ.ಶ. 1325 . 
ರಿಂದಲೇ ಹೆಚ್ಚು ್ರಸಿದ್ದರಿದ್ದ ಅಂಶ ಶಾಸನಗಳಿಂದ 
ತಿಳಿದುಬರುತ್ತದೆ 83 ಶ1346ರ ಸುಮಾರಿಗೆ ವಿಜಯ 


೧೪೫ 


ನಗರದ ಅರಸು ಹರಿಯಪ್ಪ ಒಡೆಯನ ಶಾಸನಗಳು ಈ 
ಪ್ರದೇಶದಲ್ಲಿ ಕಾಣಿಸಿಕೊಳ್ಳ ತೊಡಗುತ್ತವೆ. ಹೊಯ್ಸಳರ 
ಅಧೀನದಲ್ಲಿದ್ದ ಸಾಮಂತಾಧಿಪತಿಗಳು ಹಾಗೂ ನಾಡ 
ಪ್ರಭಗಳೇ ಮುಂತಾದವರು, ಆಗ ವಿಜಯನಗರದ ಅರಸರ 
ಅಧೀನರಾಗಿ ಆಳ್ವಿಕೆ ನಡೆಯಿಸಿರುವುದು ಕಂಡುಬರುತ್ತದೆ. 
ಅಲ್ಲದೆ ಹಿಂದಿನಂತೆಯೇ ಸ್ಥಳೀಯ ಆಡಳಿತದಲ್ಲಿ ಹೆಚ್ಚಿನ 
ಸ್ವಾಯತ್ತತೆ ಉಳಿದು ಕೊಂಡಿದ್ದುದು ವೇದ್ಯ ವಾಗುತ್ತದೆ. 
ಅದರೆ ಕ್ರಿಶ. 415ರ ಸುಮಾರಿನಲ್ಲಿ ಅಂದರೆ ಮೊದ 
ಲನೆಯ ದೇವರಾಯನ ಆಳಿಕೆಯ ಕಾಲದಲ್ಲಿ ನಾಡು 
ಗಳ ಆಡಳಿತ ಹೆಚ್ಚು ಕೇಂದ್ರಿಕರಣವಾದಂತೆ ತೋರು 
ತ್ತದೆ. ಸ್ಥಳೀಯ ನಾ ಡಪ್ರಭುಗಳೇ ಮುಂತಾದವರ 
ಪ್ರಸ್ತಾಪ ಶಾಸನಗಳಲ್ಲಿ ಕಡಿಮೆಯಾಗಿರುವುದು ಕಂಡು 
ಬರುತ್ತದೆ. ಅಲ್ಲದೆ ರಾಜನಿಂದ ನೇರವಾಗಿ ನೇಮಿತ 
ಗೊಂಡ ಅಧಿಕಾರಿಗಳ ಪ್ರಭಾವ ಎದ್ದು ಕಾಣುತ್ತದೆ. 


ಕ್ರಿ.ಶ.1 459ರ ಕಾಲಕ್ಕಾಗಲೇ ಕುಕಲನಾಡು ವಿಭ 
ಜಿಸಲ್ಪಟ್ಟು, ಸರಿಸುಮಾರು ಹಿಂದಿನ ಬೆಂಗಳೂರು 
ಉತ್ತರ ತಾಲೂಕಿನ ಪ್ರದೇಶವು ಎಲಹಕ್ಕನಾಡಿನ ಭಾಗ 
ವಾಗಿ ಪರಿಣಮಿಸಿತ್ತು. ನೆಲಮಂಗಲ ಮತ್ತು ಮಾಗಡಿ 
ತಾಲೂಕುಗಳಲ್ಲಿ ಸಮಾವೇಶಗೊಂಡಿದ್ದ ಪ್ರದೇಶ 
ಮಾತ್ರವೇ ಕುಕಲನಾಡು ಎಂಬ ಹೆಸರಿನಿಂದ ಕರೆಯ 
ಲಟ್ರು ಭೌಗೋಳಿಕವಾಗಿ ಸಾಕಷ್ಟು... ಸಂಕುಚಿತ 
ಗೊಂಡಿದ್ದಿತು. ಈ ನಾಡನ್ನು ಪ್ರಸ್ತಾಪಿಸುವ ಕೊನೆಯ 
ಉಲ್ಲೇಶು' ಕ್ರಿ.ಶ.1581ರ ನಾಗಸಂದ್ರ ಗ್ರಾಮದ 
ತ್ರುಟಿತ ಶಾಸನವೊಂದರಲ್ಲಿ ಕಂಡುಬಂದಿದೆ. ಮುಂದೆ 
ಈ ಪ್ರದೇಶ ಪ್ರಸಿದ್ಧ ಎಲಹಂಕನಾಡ ಪ್ರಭುಗಳಾದ 
ಕೆಂಪೇಗೌಡನ ವಂಶೀಯರಲಳಿಕೆಗೆ ಒಳಪಟ್ಟಿತು. 


ಡ್‌ ಬಹುಪ್ರಾಚೀನ ಕಾಲದಿಂದಲೂ 


ಆನೇಕ ಮತಶ್ರದ್ಧೆಗಳು ತಲೆಯೆತ್ತುತ್ತಾ ಬಂದಿವೆ. 
ಅಂತಹ ಮತಾಚಾರಗಳಲ್ಲಿ ಶೈವಧರ್ಮದ ಅಂಶಗ 


ಳನ್ನು ಪ್ರಧಾನವಾಗಿ 'ಪಡೆದರುವ “ನಾಥಸಿದ್ದರ' 
ಪಂಥವೂ ಒಂದು. ಇದನ್ನು ಸಿದ್ಧಮತ, ಸಿದ್ಧಮಾರ್ಗ, 
ಯೋಗಮಾರ್ಗ, ಅವಧೂತಮಾರ್ಗ, ಅವಧೂತ 
ಸಂಪ್ರದಾಯ ಎಂದುಕೂಡ ಕರೆಯಲಾಗಿದೆ. ಇಂತಹ 
ನಾಥಪಂಥದ ಬಗ್ಗೆ ಬೆಳಕು. ಬೀರುವ ಮಾೌನಿನಾಥ 
ಮುನಿಯ ಗುರುಪ ರಂಪರೆಯ ವಿವರಗಳುಳ್ಳ ಶಾಸನ 
ವೊಂದು ಕುಕ್ಕಲನಾಡಿನ ಪ್ರವರ ಕಂಡುಬಂದಿದೆ. 
ಮೌನಿನಾಥ ಮುನಿಯನ್ನು “ಪರವಾದ್ಯ ದೃಷ್ಯ: ನಿಜರು 
ದ್ರರೂಪ' ಎಂದು ವರ್ಣಿಸಲಾಗಿದೆ. ರಾಜೇಂದ್ರ 


೧೪೬ 


ಚೋಳನ ಮಂತ್ರಿಮಾನ್ಯನಾಗಿದ್ದ ವಾಮನಯ್ಯನು ಆ 


- ಮುನಿಯ ಪರಮಭಕ್ತನಾಗಿದ್ದನು. ಆ ಮುನಿಯು ಕಾಲಾ 


ತೀತನಾದಾಗ, ಪರೋಕ್ಷವಿನಯವಾಗಿ “ಶಿಲಾ 
ಮಂಚವನ್ನು, “ಸಿದ್ದೇಶ್ವರ ಭವನ'ವನ್ನು ಪ್ರಾಕಾರ 


ಸಮ ನ್ಹಿತವಾಗಿ ಕಟ್ಟಿಸಿ ಪೂಜಾಕೈಂಕರ್ಯಗಳಿಗೆ ದತ್ತಿ 
ಬಿಟ್ಟಿ ರುವ ವಿಷಯವನ್ನು ತಿಳಿಸುವ ಶಾಸನ 
ಕ್ರಿಶ1009ಕ್ಕೆ ಸೇರಿದ್ದು, ಸೋಲಡೇವನ ಹಳ್ಳಿಯಲ್ಲಿ 
ದೊರೆತಿರುತ್ತದೆ. ಈ ಶಾಸನದಲ್ಲಿನ ವಿವರಗಳ ಹಿನ್ನೆಲೆ 
ಯಲ್ಲಿ ನಾಥಪಂ ಫದ ಮುನಿಯೊಬ್ಬ ಕಾಲಾಶೀತನಾ 
ದರೆ ''ಶಿಲಾಮಂಚ ಹಾಗೂ "ಸಿದ್ದೇಶ್ವರ ಭವನ'ವೆಂಬ 
ಗುಡಿಯನ್ನು ಕಟ್ಟಿ ಸುತ್ತಿದ್ದರು ಎಂಬ ಅಂಶ ಸ್ಪಷ್ಟವಾ 
ಗುತ್ತದೆ. ಇಲ್ಲಿನ * ಶಿಲಾಮಂಚೆ ` ಎನ್ನುವುದು ವೀರಶೈವ 
ಮುಂತಾದ ಧರ್ಮಾನುಯಾಯಿಗಳಲ್ಲಿ ಕಂಡುಬರುವ 
"ಗದ್ದುಗೆ" ಯೇ ಆಗಿದೆಯೆಂದು ವೇದ್ಯ ವಾಗುತ್ತದೆ. 
ಬೌದ್ದ ಸ್ತೂಪಗಳು, ಮುಸ್ಲಿಮರ ದರ್ಗಾ, "ಓಂದೂಗಳ 
ಸಮಾಧಿ "ಬೃಂದಾವನ ಇತ್ಯಾದಿಗಳ ಆರಾಧನೆ ಒಂದು 
ರೀತಿಯಲ್ಲಿ "ಇಂತಹದೇ ಆಚರಣೆಯ ರೀತಿಯದೆಂದು 
ea Sr ಪ್ರಸ್ತುತ ಶಾಸನದಲ್ಲಿ ಉಕ್ತವಾಗಿ 
ರುವ ವಕನಿನಾಥಮುನಿಯ ಗುರುಪರಂಪರೆ ಈ 
ರೀತಿ ಇದೆ: ಕೃತೊ ಜಾ ಬಾ 
ಸ್ನಂಭನಾಥ/ದಹಳಾದಿನಾಥ 
ಚೀಪ ಸಥ 
ಮಾನಿನಾಥ 

ಇಂದು ಪ್ರಚಲಿತವಿರುವ ವೀರಶೆ ೈವಧರ್ಮ, 

ಹಿಂದೆ ಪ್ರಚಲಿತವಿದ್ದ ಅನೇಕ ರೀತಿಯ ಶೈವ ಪಂಥ 


ಪ್ರಚಿ 


ಗಳ ಶ್ರದೆಗಳ ಮತ್ತು ಪರಂಪರೆಗಳ ಸಮಿ ನವಾ 
[0 ಇದಿ ಬ್ರ 


1 


ಗಿದ್ದು, ಒಂದು ರೀತಿಯಲ್ಲಿ ಪರಿಷ್ಕೃತ 
ಶೈವಧರ್ಮವೆಂದೇ ಹೇಳಬೇಕಾಗಿದೆ. 
ಕುಕ್ಕೇ ಲನಾಡಿನಲ್ಲಿ ಶಾಸನೋಕ್ತವ ವಾಗಿರುವ ಶೈವದೇ 


ವಾಲಯಗಳಲ್ಲಿ ಐಗಂಡಪುರದ `ಐವರ ಕಂಡೀಶ್ವರಗುಡಿ 
ಗಮನಾರ್ಹವಾದದುದಾಗಿದೆ. “ಐವರಗಂಡ' ಎಂಬ 
ವ್ಯಕ್ತಿಯೋರ್ವನು ಕಟ್ಟಿಸಿರುವ ಅಥವಾ ಅಂತಹ 
ವ್ಯಕ್ತಿಯ ಸ್ಮಾರಕವಾಗಿ ಇತರರು ಕಟ್ಟಸಿರಬಹುದಾದ 
ದೇಗುಲ ಇದಾಗಿರಬೇಕು. ಈ ದೇಗುಲದ ಪ್ರಸಿದ್ಧಿ 
ಯಿಂದಾಗಿ ಈ ಊರಿಗಿದ್ದ "ಹಿರಿಯ ಮತ್ತಕೂರು 
ಎಂಬ ಪೂರ್ವನಾಮ ಮರೆಯಾಗಿ ಐವರಕಂಡಪುರ 


ಇತಿಹಾಸ ದರ್ಶನ 


ಅಥವಾ ಐಗಂಡಪುರ ಎಂಬ ಹೆಸರು ಪ್ರಚಲಿತವಾದಂತೆ 
ತೋರುತ್ತದೆ. 


ಈ . ನಾಡಿನ ಹಲವು ಶಾಸನಗಳಲ್ಲಿ ಒಪ್ಪವನ್ನು 
ಹಾಕುವ ಸಂದರ್ಭದಲ್ಲಿ ನಾಡಒಪ್ಪ ಸ್ರೀ ಮುಕ್ತನಾಥ" 
ಎಂಬ ಅಂಕಿತ ಕಂಡು ಬಂದಿದೆ. “ಇದು ಬಹುಮಟ್ಟಿಗೆ 
ಈ ನಾಡದೇವರ ಕುರುಹು. ನೆಲಮಂಗಲ ತಾಲೂಕಿನ 
ಬಿನ್ನಮಂಗಲದ ಶ್ರೀ ಮುಕ್ತಿನಾ 4 ದೇವರೇ ಇದೆಂದು 
1110ರ ಕುಲತ್ತುಂಗ ಚೋಳನ 
ದೇವಾಲಂ ಯದಲ್ಲಿದ್ದು ಬಿನ್ನಮಂಗಲ 
ಅಂಟು ಗ್ರಾಮಗಳನ್ನು ಈ ದೇವರ 
ಗಳಿಗಾಗಿ ದತ್ತಿಬಿಟ್ಟಿರುವ ವಿಷ 
ಬಂದಿದೆ. ಹೆಸರುಘಟ್ಟದ ಚಂದ್ರವೌಳೇಶ್ವ ರ ರ 
ಕ್ರಿ.ಶ. 1535ರ ಶಾಸನವೊಂದರಲ್ಲಿ ಬಂದಿ 


ಕ್ರಿಶ. 1033ಕ್ಕ ಸೇರಿದ ರಾಜೇಂದ್ರ ಚೋಳ 
ದೇವನ ಶಾಸನವೊಂದು. ಐಗಂಡಪ್ರರದ ಇಂದಿನ 
ಗೋಪಾಲಕ ಷ್ಟ  ಷ್ಲಸ್ಟಾಮಿದೇವಾಲಯದ ತಳಪಾದಿಯ 
ಮೇಲೆ ಕಂಡು ಬಂದಿದೆ. (ಕೋನೇರಿಯನ್‌ ಘೊ 
ಡಾನ್‌ ರಾಜಮಾಣಿಕ್ಕ ಮೂವೇನ್ಹ ವೇಳಾನ್ಸ್‌ ನ 
ರಿಗೆ ದಂಡನಾಯಕ ವಾಮನಯ್ಯನು ಈ "ದೇವಾ 
ಯವನ್ನು ಕಟ್ಟಿಸಿ ದತ್ತಿಯನ್ನು ಬಿಟ್ಟಿರುತ್ತಾನೆ. 


' ವಿಜಯನಗರದ ಮೊದಲನೇ ದೇವರಾಯನ 
ಕಾಲದ ಕ್ರಿಶ. 1418ರ ಶಾಸನವೊಂದು ಕನ್ನಲ್ಲಿ 
ಗ್ರಾಮದಲ್ಲಿದ್ದು ಅಲ್ಲಿನ ತಿರುಮಲೆನಾಥದೇವರಿಗೆ 
ಆಲೂನಿನ ಎರಡು ಮಗ್ಗಗಳನ್ನು ಸುಂಕಮಾನ್ಯ ವಾಗಿ 
ದತ್ತಿಬಿಟ್ಟ ಸಂಗತಿಯನ್ನು 'ಶಿಳಿಸುತ್ತದೆ. ಈಗ 'ನ್ನಲ್ಲಿ 
ಗ್ರಾಮದಲ್ಲಿರುವ ಚೆನ್ನಿಗರಾಯನದೆಂದು ಕರೆಯಲಾ 
ಗುತ್ತಿರುವ ದೇವಾಲಯವು 15ನೇ ಶತಮಾನದಲ್ಲಿ 
ತಿರುಮಲೆನಾಥದೇವರಂದು ಪ್ರಸಿದ್ಧವಿದ್ದಿತಲ್ಲದೆ, ಬಟ್ಟಿನೆ 
ಯ್ಯವ ಕೈಗಾರಿಕೆ ಆ ಊರಿನಲ್ಲಿ “ಜಿ ರ್ಜಿತಾವಸ್ಥೆಯಲ್ಲಿ 
ಇದ್ದಿತೆಂದು ಹೇಳಬಹುದಾಗಿದೆ. “ 


ಪ್ರಾಚೀನ ಕರ್ನಾಟಕದ ಜನಜೀವನದಲ್ಲಿ ತ್ಯಾಗ, 


ಶೌರ್ಯ ಮತ್ತು ಶೀಲಗಳೇ ಹಾಸುಹೊಕ್ಕಾಗಿದ್ದವು. 
ಅಂತಹ ಪರಿಸರದಲ್ಲಿ ಹುಟ್ಟಿ ಬೆಳೆದ ರಾಜರು, 


ಸಾಮಂತರು. ಮುಂತಾದ ವರಲ್ಲದೆ ನಾಡ ಪ್ರಭು 
ಗಳಂತಹ ಕೆಳಸ್ತರದ ಆಡಳಿ ುತಗಾರರೂ ಕೂಡ ಅನೇಕ 
ಜನೋಪಯೋಗಿ ಕಾರ್ಯಗಳನ್ನು ಧರ್ಮಶ್ರದ್ಧೆಯಿಂದ 
ಕೈ ಗೊಂಡಿದ್ದರು ಎಂಬುದು ಶಾಸನಗಳಿಂದ ತಿಳಿಯು 


ಇತಿಹಾಸ ದರ್ಶನ 


ಕ ತಾಲೂಕಿನ 


ತ್ತದೆ. ಕುಕ್ಕಲನಾಡಿನ ಮಹಾಸಾಮಂತಾಧಿಪತಿ ಮಯಿಲೆ 
ಯನಾಯಕ ಮತ್ತು ಆತನ ಸಹೋದರರು, ಭೂಮಿ 
ಮೇಲಿನ ದೇವ, ನರ, ಮೃಗ, ಪಕ್ಷಿ ಮೊದಲಾದ ಯೋನಿ 
ಜೀವರಾಶಿಗಳೆಲ್ಲವನ್ನೂ ಸ ಕಾಲವೂ ರಕ್ಷಿಸಲೆಂದು ಅನ 
ವರತವೂ ಶ್ರೀ ಗತಗಾದೇವಿಯನ್ನು ಪ್ರಾರ್ಥಿಸಿ ಭಾ 
ಸಮುದ್ರವೆಂಬ ಕೆರೆಯನ್ನು 3000 ಹೊನ್ನನಿಕ್ಕಿಕಟ್ಟಿ 
ಬಗ್ಗೆ “ವಿವರಿಸುವ ಶಾನಸ ಬೆಂಗಳೂರು ದಕ್ಷಿಣ 
ರಾಮಸಂದ್ರ ಗ್ರಾಮದಲ್ಲಿದ್ದು ಕ್ರಿ.ಶ, 
1340ಕ್ಕೆ ಸೇರಿದೆ. 


ಕುಕ್ಕಲನಾಡಿನ ಇತಿಹಾಸದಲ್ಲಿ ಆ ನಾಡಿನ ನಾಡ 
ಪ್ರಭುಗಳಾದ ಕಿತ್ತನೆಲ್ಲಿಯ ದೊಡ್ಡಗೌಡನ ವಂಶೀಯರು 
ಗಮನಾರ್ಹರು. ಆ ಶಂಸದಲ್ಲ ಹುಟ್ಟಿದ ಬಯಿಚವ್ಹೆ 
ಎಂಬ ಹೆಣ್ಣುಮಗಳಿಗೆ ದಂಡಿಗೆಯ ಬೀಯ” ಕಂದು 
ತಾನಣಕೆೆೆ ಹೂಲದೊಳಗಣ ಬಯಿರವ್ವೆಹಳ್ಳಿ ಅದಕ್ಕೆ 
ಸಲ್ಲುವ ಚಟ್ಟಣಕುಂಟೆ ಗ್ರಾಮವನ್ನು ಉಂಬಳಿಬಿಟ್ಟಿರುವ 
ಅಂಶ ಕ್ರಿಶ. 1340ರ ಬೈಚಗುಪ್ಪ ಗ್ರಾಮದ ಶಾಸನ 
ದಿಂದ ತಿಳಿದುಬರುತ್ತದೆ. ಇಲ್ಲಿ ಅಕಿಗೆ ಸರ್ವಕೊಡಗಿ 
ಯಾಗಿ "ಬಯಿರವ್ಹೆಹಳ್ಳಿ' ಎಂಬ "ಹೆಸರಿನಲ್ಲಿ ಗ್ರಾಮ 
ವೊಂದನ್ನು ನೀಡಿರುವುದು ಗಮನಾರ್ಹ. ಇಂದಿನ 
ಬೈಚಗುಪ್ಪೆ ಗ್ರಾಮವೇ ಶಾಸ ಬಯಿರವ್ವೆಹಳ್ಳಿ 


ಆಗಿದೆ. "ದಂಡಿಗೆಯ ಉಂಬಳೀ', “ಪಲ್ಲಕಿ ಉಂಬಳಿ 
ಎಂದು ಕೂಡ ಇಂತಹ ದತ್ತಿಯಗಳನ್ನು ಕರೆದಿರು 
ವುದು; ಮಂಡಜಿಲ್ಲೆಯ ಹಲವು ಶಾಸನಗಳಿಂದ 


ತಿಳಿದು ಬರುತ್ತದೆ. ಇದು ಒಂದು ರೀತಿಯ ಉಂಬಳಿ 


ಕೊಡಗೆ ಪ್ರಕಾರಕ್ಕೆ ಸೇರಿದ ದಾನವಾಗಿದ್ದು, ಈ 
ದಾನದ ಸ್ಪಷ್ಟ ಸ್ವರೂಪ. ತಿಳಿಯುತ್ತಿಲ್ಲವಾದರೂ, 
ಗ್ರಾಮದಾನಕ್ಕೂ ಇದಕ್ಕೂ ಹೆಚ್ಚು ವ್ಯತ್ಯಾಸವೇನೂ 
"| ಕಂಡುಬರುತ್ತಿಲ್ಲ 
ಹೊಯ್ದಳ ವೀರಬಲ್ಲಾಳನ ಕಾಲದ ಕ್ರಿ.ಶ.1330ರ 
ಕಿತ್ತನೆಲ್ಲಿ ಗಾಮ ತ್ರುಟಿತ ಶಾಸನವೊಂದರಲ್ಲಿ 
*ಹಲರು' ಗುಂಪಿಗೆ ಸೇರಿದ ವರ್ತ ಕರನ್ನು ಉಲ್ಲೇಖಸ 
ಲಾಗಿದೆ. ವಿದ್ವಾಂಸರು ಇವರನ್ನು ವಿನಿಮಯವೃತ್ತಿಯ 


ವರ್ತಕರೆಂದು ಗುರುತಿಸಿರುತ್ತಾರೆ. ಇವರು ದೇವಾಲ 
ಯಗಳ ಮಂಟಪ, ಭೋಗ ಮಂಟಪ, ಮುಖಶಾಲ್ತೆ 
ನಿರ್ಮಾಣದಂಥ ಬಿಡಿಯಾದ ಕೆಲಸಗಳ ನನ್ನು ಮಾಡಿಸಿರು 
ವುದು ಕಂಡು ಬಂದಿದೆ. ಪ್ರಸ್ತುತ ಹಲರುಗುಂಪಿಗೆ 
ಸೇರಿದ ವರ್ತಕರು ಮಕ್ಕಳಿಲ್ಲದೆ ಮರಣ. ಹೊಂದಿ 
ದಾಗ ಅವರ ಆಸ್ತಿ, ಒಡ ಹುಟ್ಟಿದ ತಮ್ಮಂದಿರಿಗೆ 


ಸಲ್ಲಬೇಕೆಂತಲೂ ಅಣ್ಣತಂಮದಿರಿಲ್ಲದಿದ್ದರೆ ಅಳಿಯ ಮಗ ಅಮಿ,ಆಚ ಮಗನ್ನಾಗನ್‌, ಚಿನೋಜ್ಕ 


ವಿ ಎ 


ಳಿಗೆ ಸಲ್ಲುವುದೆಂದೂ, ಇವರ್ಕಾರು ಇಲ್ಲದಿದ್ದರೆ ಅವರ. ಮರೋಜ್ಯ ಸಿದ್ದೇಶ್ವರಾಚಾರಿ ಎಂಬುವವರು ಶಾಸನ 
ಧರ್ಮಕ್ಕೆ ಸಲ್ಪಬೇಕೆಂತಲೂ “ಜಾತಿಯ ಆಚಾರ್ಯಪಥಕ ಬರಹ ಹಾಗೂ ಕಂಡರಣೆಕಾರರಾಗಿದ್ದರು. 

'ವನ್ನು ನಿರೂಪಿಸುವಂತಹ, ಕಿತ್ತನೆಲ್ಲಿ ಗ್ರಾಮದ ಶಾನಸ ತ ಕ 
ಗಮನ ಸೆಳೆಯುತದೆ. ಹೀಗೆ, ಒಂದು ಸಣ್ಣ ಪ್ರದೇಶ ಮೂಲತಃ ನೈಸ 


ರ್ಗಿಕ ಕಾರಣದಿಂದ ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟಿ 


ಮಹಾಮಾತ್ರ ಜವರ್ಮಯನ ಮಗ ಶಾಸನ ದ್ದರೂ ಕಾಲಾಂತರದಲ್ಲಿ ಒಂದು ಪ್ರಾದೇಪಿಕ ವಿಭಾಗ 


ಚಕ್ರವರ್ತಿ ಪುಣ್ಯಸರ್ಮ್ಮ, ಕೇಶವದೇವ, ನಾಡಸೇನ ವಾಗಿ ಆಡಳಿತ ಘಟಕವಾಗಿ ತನ್ನತನವನ್ನು ಉಳಿಸಿ 
ಬೋವ ಕೇಶವದೇವನ ಮಕಳು ಅನಂತಂಣ್ಣ, ಸೇನ ಕೊಂಡಿದ್ದಿತು. ವಿಜಯನಗರದ ಅರಸರ ಆಳಿಕೆಯ 
ಬೋವಲಿಂಗಣ್ಣ ಸೇನಭೋವ ಚಕಂಣ ಮುಂತಾದ ಪೂರ್ವಾರ್ಧದ ಅವಧಿಯವರೆವಿಗೂ ಸಾಕಷ್ಟು 
ವರು ಈ ನಾಡಿನ ಶಾಸನಗಳ ಪಾಠರಚಕರಾಗಿದ್ದಾರೆ ಸ್ವಾಯತ್ತತೆಯನ್ನು ಪಡೆದಿದ್ದು, ದೇವಾಲಯ, ಕೆರೆ 
ಎಂಬ ಅಂಶ ಶಾಸನಗಳಿಂದ ವೇದ್ಯವಾಗುತ್ತದೆ. ಕಾಲುವೆಗಳ ರಚನೆ, ಇತ್ಯಾದಿ. ಎಷ್ಟೋ ಜನೋಪ 


ಯೋಗಿ ಕಾರ್ಯಗಳು ಈ ಪ್ರದೇಶದಲ್ಲಿ ನಡೆದವು. 


LLL 


ಗ್ರಂಥ ಯಣ 


- ಎಪಿಗ್ರಾಫಿಯ ಕರ್ನಾಟಿಕ್ಸ ಸಂಪುಟಗಳು ೯ ಮತ್ತು ೧೨. (ರೈಸ್‌ ಆವೃತ್ತಿಗಳು) 


4 * 
ಎಪಿಗ್ರಾಫಿಯ ಕರ್ನಾಟಕ, ಸಂಪುಟಗಳು ೬ ಮತ್ತು ೭. (ಮೈಸೂರು ಆವೃತ್ತಿಗಳು) 


2. ಕೆಮೂರು ರಘುಪತಿಭಟ್ಟ - ತುಳುನಾಡಿನ ಸ್ಥಳನಾಮಗಳ್ನು ಬೆಂಗಳೂರು 1979. 


ರ 


3. ಬಿ.ಆರ್‌. ಹಿರೇಮಠ ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಧಾರವಾಡ, 1986 
4. 


5. 
6 


[ 


ತಾಳ್ವಜೆವಸಂತಕುಮಾರ, - ಕರ್ನಾಟಕದಲ್ಲಿ ಬೌದ್ದ ಸಂಸ್ಕೃತಿ, ಮುಂಬಯಿ 1988 
ನಾಥಸಂದೇಶ (ಮಾಸ ಪತ್ರಿಕೆ) ಸಂ-ಡಾ| ನೀಲಕಂಠ ಸಾಮಾಜಿ, ಬೆಂಗಳೂರು 
ಹೆಚ್‌.ಎಸ್‌. ಗೋಪಾಲರಾಯ - ಬೈಲಕೊನೇನಹಳ್ಳಿ ಶಿಲಾಶಾಸನ, ಇತಿಹಾಸದರ್ಶನ, ಸಂ. ೨-೧ (1987) 


ಬೆಂಗಳೂರು 


ಅಡಿ ಟಿಪ್ಪಣಿ 


- ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ "ವೀರರಾಜೇಂದ್ರ ಚೋಳ ಕುಕ್ಕಲನಾಡು' ವುಬ ಉಲ್ಲೇಖವಿದೆ. 


ಬೆಂಗಳೂರು ಜಿಲ್ಲೆಯ “ಕುಕ್ಕಲ ನಾಡಿಗೂ” ಇದಕ್ಕೂ ಸಂಬಂಧವಿಲ್ಲ. 
ಈ ನಾಡಿನ ಉತ್ತರಕ್ಕಿರುವ ಕುಕ್ಕನ ಹಳ್ಳಿ ಮತ್ತು ಕುಕ್ಕಲ ಹಳ್ಳಿ ಗ್ರಾಮಗಳು ಈ ನಾಡ ಆಳಿಕೆಯಲ್ಲಿ ಪ್ರಧಾನ 
ಪಾತ್ರ ವಹಿಸಿದಂತೆ ತೋರುವುದಿಲ್ಲ. ಕಿತ್ತನೆಲ್ಲಿ ಗ್ರಾಮವನ್ನು ಕೆಂದ್ರವಾಗಿಟ್ಟುಕೊಂಡು ಆಡಳಿತ ನಡೆಸಿರುತ್ತಾರೆ. 
ಈ ನಾಡನ್ನು ಆಳಿದ ಇತರರೆಂದರೆ ಪರ್ಗ್ಗಡೆ ಆಚಲಯ್ಯ (1156), ಅಧಿಕಾರಿ ಹರಿಯಾಕ್ಕರಸ (1418) 
ಬುಕ್ಕನಾಯ್ಕ (1430). ರಾಮಯ್ಯದೇವರ ಕುಮಾರ ಅನಂತಯ್ಯ ಮಹಾ ಅರಸು (1495). 


ಮ 


* ಈ ಸಂಪ್ರಬಂಧವನ್ನು ಸಿದ್ಧಪಡಿಸುವಲ್ಲಿ ಸೂಕ್ತ ಸೂಚನೆ ಹಾಗೂ ಮಾಹಿತಿಗಳನ್ನು ಒದಗಿಸಿದ ಸನ್ನಿತ್ರರಾದ ಶ್ರೀ ಬಿ. 
ತಾಯಪ್ಪ (ಜೌಗುಪಾಳ್ಯ, ಹಲಸೂರು) ಅವರಿಗೆ ಲೇಖಕ ಯಣ. | 


೧೪೮ 


43 
(ಈ 


ಹಾಸ ದರ್ಶನ 


ಕಕ 


A 


